ಕರ್ನಾಟಕ ವಿಧಾನಸಭೆ 


ಹದಿನಾಲ್ಕನೇ ವಿಧಾನಸಭೆ 
(ಹತ್ತನೇ ಅಧಿವೇಶನ) 
ಪೂರಕ ಕಾರ್ಯಕಲಾಪಗಳ ಪಟ್ಟಿ 


ಸೋಮವಾರ, ದಿನಾಂಕ 18ನೇ ಜುಲೈ, 2016 


(ಐಟಂ 2 ರ ನಂತರ ಈ ಕೆಳಕಂಡ ವಿಷಯಗಳನ್ನು ಸೇರಿಸಿಕೊಳ್ಳತಕ್ಕದ್ದು) 


ಕ್ಷ ಶಾಸನ ರಚನೆ ] 


1. ವಿಧೇಯಕಗಳನ್ನು ಮಂಡಿಸುವುದು 


1. ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ವಿಧೇಯಕ, 2016 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 


ಅ) 2016ನೇ ಸಾಲಿನ ಕರ್ನಾಟಕ ಧನವಿನಿಯೋಗ (ಸಂಖೆ - 2) ವಿಧೇಯಕವನು. 
ರಿ he 
ಮಂಡಿಸಲು ಅನುಮತಿ ಕೋರುವುದು; 


ಆ) ಹಾಗೂ ವಿಧೇಯಕವನು, ಮಂಡಿಸುವುದು. 
ಲ್ಕ 


ಜು 


My 


. ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ವಿಧೇಯಕ, 2016 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 


ಅ) 2016ನೇ ಸಾಲಿನ ಕರ್ನಾಟಕ ಧನವಿನಿಯೋಗ (ಸಂಖ್ಯೆ - 3) ವಿಧೇಯಕವನು. ಮಂಡಿಸಲು 
he 
ಅನುಮತಿ ಕೋರುವುದು; 


3. ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ (ತಿದ್ದುಪಡಿ) ವಿಧೇಯಕ, 2016 
ಶ್ರೀ ಆರ್‌.ರೋಷನ್‌ ಬೇಗ್‌ (ನಗರಾಭಿವೃದ್ಧಿ ಮತ್ತು ಹಜ್‌ ಸಚಿವರು) ಅವರು:- 


ಅ) 2016ನೇ ಸಾಲಿನ ಕರ್ನಾಟಕ ನಗರಾಭಿವೃದ್ಧಿ ಪಾಧಿಕಾರಗಳ (ತಿದ್ದುಪಡಿ) ವಿಧೇಯಕವನ್ನು 
; ಇ ( [5 
ಮಂಡಿಸಲು ಅನುಮತಿ ಕೋರುವುದು: 


- 2 
॥. ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಹಾಗೂ ಅಂಗೀಕರಿಸುವುದು 


1. ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 2) ವಿಧೇಯಕ, 2016 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:- 


ಆ) ಹಾಗೂ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು; 
2. ಕರ್ನಾಟಕ ಧನವಿನಿಯೋಗ (ಸಂಖ್ಯೆ 3) ವಿಧೇಯಕ, 2016 
ಶ್ರೀ ಸಿದ್ದರಾಮಯ್ಯ (ಮುಖ್ಯಮಂತ್ರಿ) ಅವರು:-- 


2016ನೇ ಸಾಲಿನ ಕರ್ನಾಟಕ ಧನವಿನಿಯೋಗ (ಸಂಖ್ಯೆ-3) ವಿಧೇಯಕವನ್ನು 
ಪರ್ಯಾಲೋಜಿಸಬೇಕೆ೦ಂದು ಸೂಚಿಸುವುದು 


ಆ) ಹಾಗೂ ಎಧೇಯಕವನ್ನು ಅಂಗೀಕರಿಸಬೇಕೆಂದು ಸೂಚಿಸುವುದು; 
8 


3. ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ (ತಿದ್ದುಪಡಿ) ವಿಧೇಯಕ, 2016 
ಶ್ರೀ ಆರ್‌.ರೋಷನ್‌ ಬೇಸ್‌ (ನಗರಾಭಿವೃದ್ಧಿ ಮತ್ತು ಹಜ್‌ ಸಚಿವರು) ಅವರು:- 


೪ 


ಅ) 2016ನೇ ಸಾಲಿನ ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ (ತಿದ್ದುಪಡಿ) ವಿಧೇಯಕವನ್ನು 


1. ಶ್ರೀ ಪಿ.ಎಂ. ನರೇಂದ್ರಸ್ತಾಮಿ, (ಅಧ್ಯಕರು, ಕರ್ನಾಟಕ ವಿಧಾನ ಮಂಡಲದ ಅನುಸೂಚಿತ ಜಾ 
೧ ಗಡಗಳ ಕಲ್ನಾಣ ಸಮಿತಿ) ಅವರು- 2015-16ನೇ ಸಾಲಿನ ಅನುಸೂಚಿ 
ಸೂಚಿತ ಪ೦ಗಡಗಳ ಕಲ್ಲಾಣ ಸಮಿತಿಯ 5ನೇ ವರದಿಯನ್ನು ಒಪಿಸು 
he ಶಿಖಿ 


ಟಿ 


2. ಡಾ| ರಫೀಕ್‌ ಅಹ್ಮದ್‌ ಎಸ್‌. (ಅಧ್ಯಕ್ಷರು, ಅಕ್ರಮ ಮರಳು ಗಣಿಗಾರಿಕೆ ಅಧ್ಯಯನ ತಂಡ) ಆವರು- 


ಅಕ್ರಮ ಮರಳು ಗಣಿಗಾರಿಕೆ ಸಂಬಂಧ ರಚಿಸಲಾಗಿರುವ ವಿಧಾನ ಸಭಾ ಸದಸ್ನರ ಅಧ್ಯಯನ 
ಪ್ಯಾಕ್ಸ್‌ [9] ಆ 
ತಂಡದ ಅಂತಿಮ ವರದಿಯನು, ಒಪಿಸುವುದು. 

ಲ ಚ 


ಎಸ್‌. ಮೂರ್ತಿ 
ಕಾರ್ಯದರ್ಶಿ(1/€) 


ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯನ್ನು ವೆಬ್‌ಸೈಟ್‌ನಲ್ಲಿಯೂ ಸಹ ಪಡೆದುಕೊಳ್ಳಬಹುದು. 
(http://www. kla.kar.nic.in/assembly/lob/lob.htm) 


